ಯಕ್ಷಗಾನ 


ಕಲಸುಂದರಿ ಕಲ್ಯಾಣ 


(ಉಪಹಾರವರ್ಮ ವಿಜಯ ) 


ಜಿ . ಎನ್ . ಅನಂತವರ್ಧನ 

ಚಾರ್ಟರ್ ಟಿ. ಟ" 
ಗುರಿಕಾ ದೇವಣ್ಣ ರಸ್ತೆ 
ಮೈ ಗೂ ರು - ೫೭೦ ೦೦೪ 


ಕೀರಿಕ್ಕಾಡು ಮಾಸ್ತರ್ ವಿಷ್ಣು ಭಟ್ 


ಶ್ರೀ ಗೋಪಾಲಕೃಷ್ಣ ಪ್ರಕಾಶನ, ದೇಲಂಪಾಡಿ 

ಕಾಸರಗೋಡು ತಾಲೂಕು. 


ಯಕ್ಷಗಾನ 


ಕಲ್ಪ ಸು೦ದರಿ ಕಲ್ಯಾಣ 


(ಉಪಹಾರವರ್ಮ ವಿಜಯ ) 


ಕೀರಿಕ್ಕಾಡು ಮಾಸ್ತ್ರ ವಿಷ್ಣು ಭಟ್ 


ಶ್ರೀ ಗೋಪಾಲಕೃಷ್ಣ ಪ್ರಕಾಶನ, ದೇಲಂಪಾಡಿ 

ಕಾಸರಗೋಡು ತಾಲೂಕು. 


ಇಂಗಳೂರು 
- 5 


1061 


ಕಲ್ಪ ಸುಂದರಿ ಕಲ್ಯಾಣ - ಯಕ್ಷಗಾನ ಪ್ರಸಂಗ 


ಕೃತಿಕರ್ತ : 
ಶ್ರೀ ಕೀರಿಕ್ಕಾಡು ಮಾಸ್ತರ್ ವಿಷ್ಣು ಭಟ್ , 
ನಿಸರ್ಗ ಕಲಾ ನಿಲಯ , 
ಗುಡ್ಡಡ್ಕ , ಸುಳ್ಯ , ದ. ಕನ್ನಡ 


ಮುದ್ರಣ : 
ಮೇ 1981 


ಹಕ್ಕುಗಳು ಲೇಖಕರದ್ದು . 


ಮುದ್ರಕರು : 
ಸಂತೋಷ ಪ್ರಿಂಟರ್ , ದರ್ಬೆ - ಪುತ್ತೂರು, ದ. ಕ . 


* ಬೆಲೆ ರೂ . 2 - 00 


ಕಥಾ ಸಾರ . 


ಮಿಥಿಲಾಪುರದ ರಾಜ ಪ್ರಹಾರವರ್ಮನಿಗೆ ಉಪಹಾರವರ್ಮ, ಅಪ 
ಹಾರವರ್ಮ ಎಂಬ ಇಬ್ಬರು ಮಕ್ಕಳು. ಅವರು ವಿಂಧ್ಯಾದ್ರಿಯ ವಾಮ 
ದೇವರ ಆಶ್ರಮದಲ್ಲಿ ಮಗಧ ರಾಜ , ರಾಜ ಹಂಸನ ಆಶ್ರಯದಲ್ಲಿ ರಾಜ 
ಪುತ್ರನ ಮಿತ್ರರಾಗಿ ಜೊತೆಯಲ್ಲೇ ಮುನಿಗಳಿಂದ ಸಕಲ ವಿದ್ಯಾಭ್ಯಾಸವನ್ನೂ 
ಮಾಡಿ ಉತ್ತೀರ್ಣರಾಗುವರು . ಅವರೊಂದಿಗೆ ರಾಜ ಹಂಸರಾಜನ ಮಂತ್ರಿ 
ಗಳ ಮಕ್ಕಳಾದ ವಿಶ್ರುತ, ಮಿತ್ರಗುಪ್ತ , ಮಂತ್ರಗುಪ್ತ ಪ್ರಮತಿ, ಅರ್ಥಪಾಲ 
ಪುಷೋದ್ಭವ,ಸೋವದತ್ತ ಎಂಬ ಏಳು ಮಂದಿಗಳೂ ಕಲಿತು ಪರಿಪೂರ್ಣ 
ರಾಗುವರು . 

ಒಂದು ದಿನ ವಾಮದೇವರು ಈ ಹತ್ತು ಮಂದಿ ಶಿಷ್ಯರನ್ನೂ ಪ್ರತ್ಯೇಕ 
ಪ್ರತ್ಯೇಕ ಒಬ್ಬೊಬ್ಬ ಒಂದೊಂದು ಭಾಗಕ್ಕೆ ಹೋಗಿ ದೇಶಗಳನ್ನು ನೋಡಿ 
ಸಾಹಸ ಮೆರೆಸಬೇಕಾದಲ್ಲಿ ಮೆರೆಸಿ ವಿಜಯಶಾಲಿಗಳಾಗಿ ಬರುವಂತೆ ಹರಸಿ 
ಕಳುಹಿಸುವರು . 

ಹಾಗೆ ಹೊರಟವರಲ್ಲಿ ಉಪಹಾರವರ್ಮನು ವಿಂಧ್ಯಾದ್ರಿಯ ಅರಣ್ಯ 
ಮಾರ್ಗವಾಗಿ ಹೊರಟು ಸಾಗಿ ನಾಡನ್ನು ಸೇರಿ ಹಲವುಪ್ರದೇಶಗಳಲ್ಲಿ ಸುತ್ತಿ, 
ಅಲ್ಲಲ್ಲಿಯ ವಿಷಯಗಳನ್ನು ತಿಳಿಯುತ್ತಾ ಮುಂದೆಹೋದಾಗ ಕನಕಾರಣ್ಯದಲ್ಲಿ 
ಮುದ್ದಲ ಮಹರ್ಷಿಗಳ ಆಶ್ರಮವುಕಾಣಸಿಕ್ಕುವುದು. ಒಡನೆಯೇ ಉಪಹಾರ 
ವರ್ಮ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುವನು . ಆಗ ಅವರು 
ಅವನಸಮಸ್ತ ವೃತ್ತಾಂತವನ್ನೂ ತಿಳಿದು ಆ ಕನಕಾರಣ್ಯದಲ್ಲಿ ಕನಕಾಸುರ 
ನೆಂಬ ದೈತ್ಯ ರಾಜನಿರುವನೆಂದೂ ಅವನು ಮಾಂತ್ರಿಕನೋರ್ವನಿಂದ ಪಡೆದ 
ಮಂತ್ರಹಾರದ ಮಹಿಮೆಯಿಂದ ಅಜೇಯನಾಗಿ ಸಾಧುಗಳನ್ನ , ಮುನಿಗ 
ಳನ್ನೂ ಬಾಧಿಸುತ್ತಿರುವನೆಂದೂ ಅವನನ್ನು ಸಂಹಾರ ಮಾಡಿ ಆ ಕನಕ ಸರ 


ವನ್ನು ಪಡೆದು ನೀನು ಅದನ್ನು ಧರಿಸಿ ಲೋಕ ವಿಜಯಿಯಾಗುವಿಯೆಂದೂ 
ಹೇಳಿ ಆ ಮಂತ್ರ ಶಕ್ತಿಯನ್ನು ಪ್ರತಿಬಂಧಿಸುವ ಮಂತ್ರೋಪದೇಶ ಮಾಡಿ, ಆ 
ಮಂತ್ರವನ್ನು ಪಠಿಸಿ ಬಾಣ ಪ್ರಯೋಗಿಸಿ ರಾಕ್ಷಸನನ್ನು ಕೊಲ್ಲಬಹುದೆಂದೂ 
ಉಪದೇಶ ಮಾಡುವರು . ಮತ್ತು ವಿಕಟವರ್ಮನೆಂಬ ದುಷ್ಟದಾಯದಿ 
ಪ್ರಹಾರವರ್ಮನನ್ನು ಸೋಲಿಸಿ ಸೆರೆಯಲ್ಲಿಟ್ಟು ಮಿಥಿಲೆಯಲ್ಲಿ ರಾಜ್ಯವಾಳು 
ತಿರುವನೆಂದೂ ಹೇಳುವರು. ಅದನ್ನು ಕೇಳಿ ಸಿಟ್ಟಿಗೆದ್ದ ಉಪಹಾರವರ್ಮ 
ನನ್ನು ಮುದ್ದಲರು ಸಮಾಧಾನ ಮಾಡಿ ಮೊದಲು ರಾಕ್ಷಸನನ್ನು ಸಂಹರಿಸಿ 
ಮಂತ್ರಹಾರವನ್ನು ಧರಿಸಿ ಹೋದರೆ ಆ ವೈರಿಗಳನ್ನು ಜೈಸಲು ಸುಲಭ 
ವೆಂದು ಬೋಧಿಸಿ ದೈತ್ಯನ ರಾಜಧಾನಿಗೆ ದಾರಿ ತೋರಿಸಿ ಕಳುಹಿಸುವರು . 

ಅತ್ತ ಕನಕಾಸುರನು ಓಲಗಕೊಟ್ಟು ಮಂತ್ರಿ ಮುಸಲ್ಮಾಸುರನಲ್ಲಿ ತನ್ನ 
ಪೌರುಷವನ್ನು ಕೊಚ್ಚುತ್ತಿರುವನು. ಆಗ ಉಪಹಾರವರ್ಮನು ದ್ವಾರ 
ಪಾಲಕ ಬಾಕ್ಷಸನನ್ನು ಸಂಧಿಸಿ ನಿನ್ನ ರಾಜನನ್ನು ಕಾಣಬೇಕೆಂದಾಗ ಅವನು 
ಓಡಿ ಹೋಗಿ ಓಲಗದಲ್ಲಿರುವ ದೈತ್ಯೇಂದ್ರನಿಗೆ ದೂರು ಕೊಡುವನು . 
ಅದನ್ನು ಕೇಳಿ ರೋಷಭೀಷಣನಾದ ಕನಕಾಸುರನು ಆ ನರಾಧಮನನ್ನು 
ಎಳೆದು ತಾರೆಂದು ಮಂತ್ರಿಗೆ ಆಜ್ಞಾಪಿಸುವನು . 

ಆಗ ಮಂತ್ರಿಯು ಇದಷ್ಟರ ಕಾರ್ಯವೆಂದು ಅಹಂಕಾರದಿಂದ 
ಹೊರಟು ಹೋಗಿಉಪಹಾರ ವರ್ಮನನ್ನು ಇದಿರಿಸಿ ಯುದ್ಧದಲ್ಲಿ ಮಡಿದು 
ಬೀಳುವನು. 

ಆ ವಾರ್ತೆ ಕೇಳಿ ಕನಕಾಸುರನು ಪ್ರಳಯ ಭಯಂಕರನಾಗಿ ಸಾಗಿ ಉಪ 
ಹಾರವರ್ಮನನ್ನು ನಿರ್ಲಕ್ಷಿಸಿ ಯುದ್ದ ವಾದಾಗ ಮುದ್ದಲರ ಮಂತ್ರವನ್ನು 
ಜಪಿಸಿ ಗುರು ವಾಮದೇವರಿತ್ತ ಶಕ್ತಿಯನ್ನು ಪ್ರಯೋಗ ಮಾಡಿ ಆ ದಾನವ 
ನನ್ನು ಸಂಹರಿಸಿ ಅವನ ಕುತ್ತಿಗೆಯಲ್ಲಿಯ ಮಂತ್ರಹಾರವನ್ನು ಧರಿಸಿ ಅಲ್ಲಿಯ 
ಸಕಲ ರಾಕ್ಷಸರನ್ನೂ ಮರ್ಧಿಸಿ ಎಲ್ಲಾ ಸಂಪತ್ತನ್ನೂ ಮುಕ್ಕಲರಿಗೆ ಸಮ 
ರ್ಪಿಸಿ ಅವರ ಆಶೀರ್ವಾದ ಪಡೆದು ತಂದೆಯನ್ನು ಸೆರೆಯಿಂದ ಬಿಡಿಸುವುದ 
ಕ್ಯಾಗಿ ಮಿಥಿಲಾ ಪಟ್ಟಣಕ್ಕಾಗಿ ಸಾಗುವನು. 

ಅತ್ತ ಮಿಥಿಲೆಯಲ್ಲಿ ಪ್ರಹಾರವರ್ಮನ ಮಂತ್ರಿ ಅನಂತಸೀರನ ಪುತ್ರಿ 


ಕಲ್ಪ ಸುಂದರಿಯನ್ನು ಮೋಹಿಸಿ ಅವಳು ಒಪ್ಪದ ಸಿಟ್ಟಿನಿಂದ ಪ್ರಮತ್ತನಾದ 
ವಿಕಟವರ್ಮನು ಅವಳನ್ನು ಎಳೆದು ತರುವಂತೆ ಮಹಾ ಮೂರ್ಖನಾದ 
ಸಹೋದರ ವಿಶಾಲವರ್ಮನನ್ನು ಕಳುಹಿಸುವನು . ಅವನು ಮಿತ ಬಲ 
ಸಮೇತಹೋಗಿಅನಂತ ಸೀರನ ಮನೆಗೆ ಮುತ್ತಿಗೆ ಹಾಕುವನು . 

ಆಗ ಅನಂತಸೀರನು ಇದಿರು ಒಂದು ಶಾಂತ ರೀತಿಯಿಂದ ವಿಶಾಲ 
ವರ್ಮನನ್ನು ವಿಚಾರಿಸಿ ಧಾರ್ಮಿಕ ರೀತಿಯಿಂದ ಬೋಧಿಸಿ ಸಫಲನಾಗದೆ 
ಅವನ ಬಂಧನಕ್ಕೆ ಸಿಲುಕಿದಾಗ ಕಲ್ಪಸುಂದರಿ ತನ್ನ ತಂದೆಯನ್ನು ಬಿಡುವಂತೆ 
ನಾನಾ ಬಗೆಯಿಂದ ಪ್ರಾರ್ಥಿಸಿಕೊಳ್ಳುವಳು . 

ಅದೊಂದಕ್ಕೂ ಬಗ್ಗದ ವಿಶಾಲ ವರ್ಮನು ಅವಳನ್ನು ಬಲಾತ್ಕಾರ 
ದಿಂದ ಕೊಂಡೊಯಲಿಕ್ಕಾಗಿ ಮುಂದಾಗುವನು. ದೈವಯೋಗದಿಂದ ಅದೇ 
ಸಮಯಕ್ಕೆ ಅಲ್ಲಿಗೆ ತಲುಪಿದ ಉಪಹಾರವರ್ಮನು ಇವನನ್ನು ತಡೆಯ 
ಹೋಗಿ ಯುದ್ದವಾಗಿ ವಿಶಾಲವರ್ಮನು ಸಾವನ್ನಪ್ಪುವನು , 

ಬಳಿಕ ಉಪಹಾರವರ್ಮನು ಅನಂತಸೀರನನ್ನು ಬಂಧನದಿಂದ ಬಿಡಿಸಿ 
ದಾಗ ಸಂತೋಷದಿಂದ ಮನ್ನಿಸಿ ಯಾರೆಂದು ವಿಚಾರಿಸಿ ತನ್ನ ಮಹಾರಾಜನ 
ಮಗನೆಂದು ತಿಳಿದು ಬಹಳ ಗೌರವದಿಂದ ಸ್ವಾಗತಿಸಿ ಆಹಾರಾದಿಗಳಿಂದ ಸತ್ಯ 
ರಿಸುವಂತೆ ಮಗಳಿಗೆ ಆಜ್ಞಾಪಿಸುವನು . ಅಲ್ಲಿ ಅವರೊಳಗೆ ಅನೋನ್ಯ 
ಅನುರಾಗವುಂಟಾಗುವುದು . 

ತಮ್ಮನ ಮರಣ ವಾರ್ತೆಯನ್ನರಿತ ವಿಕಟವರ್ಮನು ಬಲಸಮೇತ 
ಬಂದು ಉಪಹಾರವರ್ಮನಲ್ಲಿ ಯುದ್ದ ಮಾಡಿ ಮಡಿಯುವನು . ಆ ಬಳಿಕ 
ಉಪಹಾರವರ್ಮನು ತನ್ನ ತಂದೆಯನ್ನು ಬಂಧನದಿಂದ ಬಿಡಿಸುವನು . 
ಪ್ರಹಾರವರ್ಮನು ಅತ್ಯಂತ ಆನಂದಗೊಂಡು ಕಲ್ಪ ಸುಂದರಿಯನ್ನು ಮಗನಿಗೆ 
ಶುಭ ಮುಹೂರ್ತದಲ್ಲಿ ಮದುವೆ ಮಾಡಿ ಮುಂದೆಲ್ಲರೂ ಸೌಖ್ಯದಿಂದಿರು 


ವರು . 


ಪಾತ್ರ ಪರಿಚಯ 


| 


| 


| 


1. ಉಪಹಾರವರ್ಮ 
2 ಮುದ್ದಲ 
3 . ಕನಕಾಸುರ 
4 , ಮುಸಲಾಸುರ 
5, ಕ್ರೂರ ಮುಖ 
6 , ಅನಂತ ಸೀರ 
7, ಕಲ್ಪ ಸುಂದರಿ 


| 


| 


ಮಿಥಿಲಾ ರಾಜಕುಮಾರ 
ಮಹರ್ಷಿ 
ಕನಕಾರಣ್ಯದ ರಾಕ್ಷಸ ರಾಜ 
ಮಂತ್ರಿ 
ರಾಕ್ಷಸಕವಾಟ ರಕ್ಷಕ.ದೂತ 
ಮಿಥಿಲೆಯ ಮಂತ್ರಿ 
ಮಂತ್ರಿಯ ಮಗಳು 
| ಮಿಥಿಲೆಯನ್ನು ಜಯಿಸಿದ 

- ದುಷ್ಟರಾಜ 
ವಿಕಟವರ್ಮನ ತಮ್ಮ 
ವಿಕಟವರ್ಮನ ದೂತ 


| 


| 


8 . ವಿಕಟವರ್ಮ 


| 


9. ವಿಶಾಲವರ್ಮ 


| 


10 , 


| 


ಶ್ರೀ ಮಹಾಗಣಪತಯೇ ನಮಃ | 
& ಶ್ರೀ ಗೋಪಾಲಕೃಷ್ಣಾಯ ನಮಃ | 


ಯಕ್ಷಗಾನ 
ಕಲ್ಪಸುಂದರಿ ಕಲ್ಯಾಣ 
( ಉಪಹಾರವರ್ಮ ವಿಜಯ ) 


|| ಶಾರ್ದೂಲ ವಿಕ್ರೀಡಿತ ವೃತ್ತ 11 


ಶ್ರೀ ವಿಷ್ಣುಂ ವಿಜಯಾರ್ಚಿತಂ ರಿಪುಜಿತಂ 1 ಶ್ರೀ ವಿಶ್ವನಾಥಂ ಹರಿಂ 1 
ದೇವೇಂದ್ರಾದಿ ಸಮಸ್ತದೇವ ನಮಿತಂ | ದೇವಾದಿದೇವಂ ವಿಭುಂ | 
ಗೋವಿಂದಂ ಗರುಡಧ್ವಜಂ ಮುರಹರಂ | ಗೋವರ್ಧನೋದ್ಧಾರಣಂ | 
ಗೋವಾನಂದ ವಿನೋದವೇದ ಚರಿತಂ | ಗೋಪಾಲಕೃಷ್ಣಂಭಜೇ || ೧ || 


11 ಭಾಮಿನಿ 11 


ಶ್ರೀ ಗಣೇಶನ ಪ್ರಾರ್ಥಿಸುತ ಶಿರ 1 ಬಾಗಿ ವಾಗೀಶ್ವರಿಯ ಕೀರ್ತಿಸಿ | 
ಸಾಗಭೂಷಣ, ಗಿರಿಜೆ ಗುಹರಡಿಗೆರಗಿ ಸಂಸ್ಕೃತಿಯೇ | ಶ್ಲಾಘಿಸುತ ವಾಲ್ಮೀಕಿ 
ವ್ಯಾಸರ | ಭೋಗಿಶಯನ ಮುಕುಂದ ಕೇಶವ ! ಯೋಗಿ ಪುರಪತಿಯೊಲುಮೆ 
ಯಿಂದಲಿ ಗೈವೆನೀಕೃತಿಯೂ || ೧ | 


|| ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ !! 


ಸೂತ ಶೌನಕ ಮುಖ್ಯ ಮೌನೀ | ಪ್ರಾತಕಾ ದಶಕುವರ ಚರಿತವ | 
ಖ್ಯಾತನೈಮಿಷವನದೊಳೊಲಿದತಿ | ಪ್ರೀತಿಯಿಂದಾ || ೧ | ಅರುಹುತಿರಲು 
ಪಹಾರವರ್ಮನ | ಚರಿತೆಯನು ವಿಸ್ತರಿಪೆನೆನ್ನುತ 1 ಹರುಷದಿಂದೊಂದಿವಸ 
ಮುನಿಗಳಿ ! ಗೋರೆದನಿಂತೂ ! ೨ !! 


it ವಾರ್ಧಿಕil 


. 


ಚಿತ್ತವಿಸಿಮುನಿವರರು ಭೂರಮೆಯಸೀಮಂತ | ರತ್ನ ವೆನೆಶೋಭಿಸುತ 
ಮೆರವಮಿಥಿಲಾಪುರದ 1 ಪೃಥ್ವಿಪಪ್ರಹಾರವರ್ಮನತನಯನುಪಹಾರವರ್ಮ 
ವಿಂಧ್ಯಾರಣ್ಯದೀ | ಋತ್ವಿಜೋತ್ತಮ ವಾಮದೇವ ಮಹಋಷಿಗಳಿಂ | ದು 
ತಮೋತ್ತಮ ಸಕಲ ವಿದ್ಯಗಳಕಲಿತಾಜ್ಞೆ ! ಹೊತ್ತವಂ ಹೊರವಂಟ ದೇಶ 
ವಿಜಯೋತ್ಸವಕ್ಕೆ ಸರ್ವಸಿದ್ದತೆಯಿಂದಲೀ || ೧ || 


11 ರಾಗ ಭೈರವಿ ರುಂಪೆ ತಾಳ !! 


ಪೊರಟು ವಿಂಧ್ಯಾವನದ | ಪರಿಚಯದ ಪಥವಿಡಿದ | ತರುಲತಾ ಶ್ರಿತ 
ಗಿಡದ ! ಸಿರಿಗೆ ಮುದವಡೆದಾ ! ೧ !, ನಡೆನಡೆದುಕಾಡಬಿಡು ! ತಡಿಯಿಡುತ 
ಬರೆನಾಡು ! ಗುಡಿಹರ್ಮ್ಮಗಳನೋಡು! ತೆಡಬಲದ ಪಾಡೂ ! ೨ | ಮ 
ನಕೆ ನೆಮ್ಮದಿ ತರಲು 1 ದಿನ ದಿನವು ಮುಂಬರಲು ! ವನಸೇರಲಿದಿರಿನೊಳು| 
ಮುನಿಯೋರ್ವರಿರ || ೩ | | 


11 ಕಂದ ಪದ್ಯ || 
ಪುಣ್ಯಾಶ್ರಮವದು ಮುದ್ದಲ ಗಣ್ಯಮುನೀಂದ್ರರುಉಪಸ್ಥಿತರಿರಲ್ 
ಕುವರರ 1 ಮಿಣ್ಣನೆ ವಂದಿಸಲೆತ್ತುತೆ | ಚಿಣ್ಣನೆ ನೀನಾರೆನುತ್ತಲೆಂದರ್ ಹರ 
ಸಿಂ ! ೧ !! 


11 ರಾಗ ಕೇದಾರಗೌಳ ಅಷ್ಟತಾಳ !! 


ಯಾರು ನೀನೆಲೆಕಂದ | ರೀತಿಯಲ್ಲಿ ಬಂದ | ಕಾರಣವರಿಯಲು 
ದಾ | ಊರಾವುದೆಲ್ಲಿಂದ ! ಸ್ವಾರಿಯೂಯೆಂಬಂದ ! ಸಾರುನಾನರಿಯೆ ನೊರ 
ದಾ | ೧ ಪಿತನಾವನಸ್ಥಳ | ಯತಿಯನು ಮುದ್ದಲ| ಪಥ ಮುಂದೆ 
ಕಾಡ್ಡ ಬಲಾ 1 ಸ್ಪಿತಿಕೇಶ್ವಿನೀಗೆಲ್ಲ ! ಪ್ರಥಮಥಭಯವಿಲ್ಲ | ಚತುರನೀನೋ 
ಸೆಮಾ | ೨ | | 


! ರಾಗ ಬೇಗಡೆ ಏಕ ತಾಳ 11 


ಚಿತ್ರವಿಸಿಮುನಿ | ಪ್ರೋತ್ಸಮರ ನುಡಿಯಾ ! ಪುಣ್ಯಾಶ್ರಮಕೆ ಬಂ | 
ದಿ ಕಂಡು ಪ 1 ವಿತ, ತಮ್ಮಡಿಯೋ | ಚಿತ್ರಕತಿಮುದ 1 ವಾಯುಜನ್ಮ 
ದ 1 ನಿತ್ಯಕರ್ಮದ 1 ಚಿತ್ರದಲ್ಲಿ ಮದ 1 ಹೊತ್ತರದಪದ 1 ತೀರ್ಥಸ್ಪರ್ಷದ | 
ಲyಸರಿಸಿದ | ಹೊತ್ತು ಜಯಪ್ರದ ೪ ೧ | ಮಿಥಿಲೆಯರಸನ 1 ಸುತನು 
ನಾನಿಹೆನೂ ! ಉಪಹಾರವರ್ಮನು 1 ಪೃಥಿವಿಸುತ್ತುತ ಸ್ಥಿತಿಯನೆಲ್ಲವನ್ನೂ 
ಮಥಿಸಿ ನೋಡಲು 1 ಮತಿಗೆನೀಡಲು 1 ಕೃತಿಗೆಕೂಡಲು ಹಿತವನಾಡಲು ! 
ಧೃತಿಯುಮೂಡಲು ! ಜೊತೆಗೆ ಮಾಡಲು | ಪಥದಿ ಬರೆಬಲು 1 ವ್ರತವ 
ದೀಗಲು ೫ ೨ | | 


1 ಭಾಮಿನಿ | 


ವಾಮದೇವರ ಶಿಷ್ಯನಾನೀ | ಸೀಮೆಯಾವುದು ಮರಣ್ಯದ! ನಾಮ 
ವೇನದು ಸರ್ವವಿಷಯದ ಮಾರ್ಗದರ್ಶನ | ಸ್ವಾಮಿತಾವೇಗತಿಯು ಶರ 
ಣನ | ಕಾಮಿತವದಯಮಾಡಿ ಪೂರೈ ! ಸೀ ಮಹಾ ಕೌರ್ಯಗಳು ತಮಗೆನ 
ಲೆಂದಾ ವನೀಂದ್ರಾ || ೧ || 


11 ರಾಗ ಎರಕಲ ಕಾಂಬೋಧಿ ಅಷ್ಟತಾಳ 1! 
ಕೇಳಯ್ಯಾ ಮಿಥಿಲಾ | ಪಾಲಕುಮಾರ ! ಪೇಳುವೆನಿನಗನು 1 ಕೂಲ 


ವಿಚಾರ : ಕೇಳಯ್ಯ | ಪಲ್ಲ || ಬಾಲ ನಿನ್ನನು ಕಂಡು | ಬಾಳಸಂತಸಗೊಂಡು | 
ಪೇಳುವೆ ನೀ ಗಂಡು 1 ಕಾಳಗದಲಿ ದಂಡು | ಪಾಲನೆಗರ್ಹನೆಂದೂ ! ನಿಶ್ 
ಸಿಹೆ | ಖಳರಿಂಬಹಳನೊಂದ | ಸಜ್ಜನರಿ೬ | ಕಾಲವನೇನನೆಂದೂ ! 
ಬಣ್ಣಿಸಲಿ | ತಾಳು ಧೈರ್ಯವನುಕ ! ಟ್ಟಾಳುನೀ ಮುಂದೂ !! ಕೇಳ 
ಯ್ಯ || ೧೪ ಕನಕಕಾನನವಿದು | ಘನತರವಾದುದು | ಮುನಿವರ್ಗವಿಪ್ಪು 
ದು | ದಿನಕಷ್ಟ ತಪ್ಪದು | ಕನಕಾಸುರಾಖ್ಯನೆಂಬಾ ! ದೈತ್ಯಾಧಮ | ವನರಾಜ 
ನಿಲ್ಲಿಟಂಬಾ 1 ಹೂಡಿಹನೆಮ್ಮ ! ಕೆಣಕುವದವನ ಜಂಬಾ 1 ತಾಳುವುದೆಂತು | 
ಹಣಿಯಬೇಕವನ | ದಣಿಸಿದ ತುಂಬಾ ! ಕೇಳಯ್ಯ | ೨ || ಖತಿಗೊಳದಿ 
ರುನಿ | ಪಿತನವಿಕಟವರ್ಮ 1 ಮತಿಹೀನಗೊಲಿದೆನ್ನ | ಪೃಥಿವಿಯೆನುತಬನ್ನ | 
ಕೃತಿಗಿಳಿಸಿದ ಸೆರೆಗೇ | ಭೂಪನು ಬಲ ! ಯುತನವನು ಸೊರಗೇ ! ಆಹಾ 
ರವ | ನತಿಸ್ವಲ್ಪಕೊಡೆದೊರೆಗೆ | ತಾನಾಗಿಯೆ 1 ಗತಿಯಕ್ಕನ್ನು ತಲಿಪ್ಪ ! 
ಸ್ಥಿತಿಯದು ಹೀಗೇ … ಕೇಳಯ್ಯ || ೩ | | 


- 1 ಕಂದ ಪದ್ಯ 11 


ನುಡಿಯಂಕೇಳ್ತಾ ಕುವರಂ | ಕಡೆಗಾಲದ ಮೃಡನೆನೆಕನಲುತ್ತಲೆ ಮುನಿ 
ದು ! ಪೊಡಮಡುತಾ ಮುನಿವರಗಂ ! ಧೃಡತೆಯೊಳೆಂದಂ ಕರಾಳನಾಗು 
ತ್ಯಾಗ | ೧ || 


11 ರಾಗ ಮಾರವಿ ಏಕತಾಳ 11 


ಅಪ್ಪಣೆಕೊಡಿಮುನಿ | ಹೋತ್ತಮರೇಮುನಿ | ದಪ್ಪಳಿಸುತಲವನ | ಒ 
ಪ್ಪಿಸಿಶೈಮುನಿ ಗಿರ್ಪುಗೊಳಿಸಿದ್ದನಿ ! ತಪ್ಪವರನು ಬಿಡೆನಾ || ೧ || ತಂದೆ 
ಯ ಬಿಡಿಸುತ | ಬಂದಿತ್ತುನ್ನತ | ವೆಂದಿಹಖಳಧೂರ್ತಾ | ವೃಂದವಕೆಡ 
ಹುತ | ಲಂದಗೊಡುವೆಹಿತ ! ತಂದಪೆನಿದು ಶಪಫಾ || ೩ | 


11 ಭಾಮಿನಿ 11. 


ಕಂದ ನಿನ್ನಯ ನೀರನುಡಿಗಾ | ನಂದವಾಯೊದರೆಯು ದುಡುಕದೆ ! 


ಹಿಂದು ಮುಂದಾಲೋಚಿಸಿಯೆ ಗೈಯುವುದು ಕಾರ್ಯವನ 1 ಚಂದಕೇಳು 
ಕನಕ ರಕ್ಕಸ 1 ಕಂಧರದಿಧರಿಸುತಿಹ ಮಾಂತ್ರಿಕ ! ನಿಂದ ಪಡೆದಿಹ ಮಾಲೆ 
ಯೊಂದದು ಶಕ್ತಿಮಹಿಮೆಯ || ೧ || 


_ 11 ರಾಗ ಶಂಕರಾಭರಣ ತ್ರಿವುಡೆ ತಾಳ 11 


ಆ ಸರದ ಮಹಿಮೆಯಲಿರಿಪುಗಳು ! ನಾಶವಪ್ಪರುಕ್ಷಣದಲಿ ! ನೀಸದೆ 
ದುರಕ್ಕಸನ ಬಳಿಕವಿ | ಶೇಷ ಕಾರ್ಯ ! ೧ !! ಮಾಂತ್ರಿಕನ ಸರಕಿಪ್ಪ ಶಕ್ತಿಯ ? 
ಮಂತ್ರದಿಂ ಪ್ರತಿ ಬಂಧಿಸೀ { ತಂತ್ರದಿಂದಿಂತವನ ವಧಿಸಲು । ಬಂತು ಜಯ 
ವೂ !! ೩ ೫ ಕೊಡುವೆ ನಾನುಪದೇಶ ನೀನದ ! ಪಡೆದು ಧೂರ್ತನವಧಿಸುತಾ ! 
ಒಡನೆ ಮಾಲೆಯ ಕೊರಳಿಗಿಕ್ಕುತ ! ನಡೆಸು ಕೆಲಸಾ || ೩ || . ಎಂದು ಮುನಿ 
ಮಂತ್ರೋಪದೇಶವ | ನಂದೆಶುದ್ದದೊಳೀಯಲೂ ! ವಂದಿಸುತಲಪ್ಪಣೆಯ 
ಪಡೆಯುತ ! ಕಂದಪೊರಟಾ || ೪ !! 


_ 1 ಕಂದ ಪದ್ಯ | 


ಪೊರಡಲ್ ಮುನಿಪಂದಾನವ ! ನಿರವಂ ಪಥವಂ ಪರಿಚಯಗೊಳಿಸಲೂ 
ಮಂ ! ತೆರಳಲ್ಕತ್ಕಲ್ ರಕ್ಕಸ | ರೆರೆಯಂಕನಕಾಸುರ ಸಭೆಯೋಳೆಸೆ 
ದಿರ್ದಂ || ೧ !! 


11 ರಾಗ ಕಾಂಬೋಧಿಝಂಪೆ ತಾಳ 11. 


ಓಲಗದೊಳಿರ್ದಖಳ | ಪಾಲಸಭೆಯೊಳಗಖಿಳ | ಖಳ ಬಲಸಹ 
ಮಂತ್ರಿಮುಸಲಾ 1 ಮೇಳವಿಸಿರಫಲ | ಬಾಳುವೆಯಿದಾಬಲ | ರಾಳು 
ವಿಕೆ ಮಿಕ್ಕುವವರಿಲ್ಲಾ || ೧ || ಮಾಂತ್ರಿಕನ ಸರಕೊರಳ | ನಾಂತಿರಲ್ ನಾಕೆ 
ರಳ 1 ಲೆಂಥವರು ಜೈಸಲಿಳವಲ್ಲಾ ! ಪಂಥ ಪೌರುಷದಿ ಬಲ ! ವಂತ ಸಚಿ 


ವನು ಮುಸಲ ನಿಂತಿರಲೇನು ಭಯವಿಲ್ಲಾ || ೨ !! ಇಂದ್ರಾದಿಗಳೆನಮ್ಮ 
ಮುಂದೆನಿಲರಾಬ್ರಹ್ಮ | ಚಂದ್ರಚೂಡರಿಗಿಲ್ಲ ಮರ್ಮಾ ಮುಂದೆ ಬರೆನರ 
ಚರ್ಮ | ದಿಂದಬೇರವಕರ್ಮ ! ಸಂದು ತಿನುವುದೆದನುಜ ಧರ್ಮ || ೩ || 
ಮತ್ತೇನು ಭಯನಮಗೆ ! ನುyಲಾಖಳನುವಿಗೆ | ಮತ್ತತೆಯೊಳಿರಲಾಗ 
ಸಭೆಗೇ | ಶೃತ್ಯನೋರ್ವನು ಬಾಗೆ | ಕುತ್ತಿಗೆಯು ಧ್ವನಿನಡುಗೆ ! ತತ್ತರಿಸಿ 
ಬಂದಂದ ಹೀಗೇ || ೪ || 


|| ರಾಗ ಮುಖಾರಿ ಏಕತಾಳ | 


ಲಾಲಿಸಬೇಕು ಜೀಯಾ| ದಾನವರಾಯ | ಲಾಲಿಸಬೇಕು ಜೀಯಾ ! 
ಲಾಲಿಸಬೇಕಿದ ! ಪೇಳಲಳುಕುಕದ 1 ಪಾಲನೆ ಸಾಕದ 1 ಕಾಳೇನ್ ಸಂಪದ 
ಲಾಲಿಸಬೇಕು ಜೀಯೋ | ೧ || ನರಪೋರನೋರ್ವ ಬಂದೂ | ಬಾಗಿಲೊ 
ಬೈಂದೂ ! ಅರಸೆಲ್ಲಿ ಕಾಞನೆಂದೂ ಒರೆವನವನ ವದ ! ಗರುವಕೆನಾಕದ | 
ತೆರೆಯದೆ ತವಪದ ! ಕರುಹಿದೆ ಹದಹದ | ಕರದೊಳಿಹುದು ಬಿಲ್ಲುಬಾಣ 
ನೋಡಲು ಸಣ್ಣ ತರಳಗೂ ಬಹಳ ತ್ರಾಣ ! ಕಿರುಮೀಸೆಗೆಕರ ! ತರುವ 
ಬ್ಬರಧುರ ! ಕಿರುವಮನದ ತೆರ ! ಪರಿಕಿಸಲಾತುರ || ೩ || 


11 ಭಾಮಿನಿ 11. 


ಸಾಕು ಸಾಕೊದರದಿರು ನಿನ್ನನು | ಸಾಕುವುದೆ ಫಲವಿಲ್ಲದಾಯವಿ? 
ವೇನರನಬ್ಬರಕೆ ನಡುಗಿದೆ ಹೇಡಿನಗೆಗೇಡೀ ] ಈ ಕಡೆಗೆ ಪಿಡಿದೆದ್ದು ಹೋ 
ರಳಿಸಿ ! ನೂಕಿನೂಕಿಯೆ ತಾರದೊಡಿದು ! ದೇಕೆ ಮಂಕೇನಿಲ್ಲದಿದಿರಿಂದೂ 
ಡನೆ ತೊಲಗುತ್ತಾ || ೧ || 


11 ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ 11 


ಇಂತೆನುತ ದೂತನನು ನೂಕುತ ! ಲಂತಕನತೆರ ಘರ್ಜಿಸುತ ಖಳ ! 


ಕಾಂತತುಸುಯೋಚಿಸುತಲೆಂದನು | ಮಂತ್ರಿಯೊಡನೇ || ೧ | ಕೇಳಿದೆಯ 
ಮಂಶದೂತನು ! ಪೇಳಿದುದನಾಶ್ಚರ್ಯವಿದುನರ | ಬಾಲನೋರ್ವನು 
ಬಂದುದೆಂತಹ | ಕಾಲ ಮಹಿಮೇ || ೨ | ಪೋಗುಪೋ ಗೀಕ್ಷಣದೊಳಾತನ | 
ಕೈಗಳೆರಡನು ಬಿಗಿದು ಬಂಧಿಸಿ | ಬಾಗಿಲೆಡೆಯಿದೋದ್ದು ತಾರೆನೆ 1 ಬಾಗು 
ತೆಂದಾ || ೩ || 


11 ರಾಗ ಭೈರವಿ ಏಕತಾಳ 11 


ಎಷ್ಟರಕಾರ್ಯವಿದೆನಗೇ ! ನೆನೆ ! ದಷ್ಟೂ ನಾಚಿಕೆಯನಗೆ 1 ದೃಷ್ಟಿಗಿ 
ದಿರುನಿಲನಾತಾ 1 ನಿಂ ! ಮಿಷ್ಟಕಳುಕೆಖಳನಾಥಾ || ೧ ! ಹರಿಹರಬ್ರಹ್ಮರ 
ತಂದೂ | ಮುಂ 1 ದಿರಿಸಲೆತಾನ್ಮಾತೊಂದು 1 ಅರುಹಿರಿಭಯವೆನಗಿಲ್ಲಾ ! 
ತಮ 1 ಗರಿಯದ ಸಂಗತಿಯಲ್ಲಾ || ೨ || ಆದರಿದನು ನಾಮೋರೆ 1 ಕ್ಷಣ ! 
ಕೈದುತ ಕಾಂಬೆನು ಮೋರೇ ! ಒದುತಹೆನು ಕೈಯಾರೇ | ಆ | ಹೈದನ 
ಬಗೆಗೆ ತಯೂರೇ || ೩ || 


11 ಕಂದ ಪದ್ಯ 11 
ಮೆಚ್ಚಿದೆ ಪೋಗೆನ್ನುತ ಖಳ | ನುಚ್ಚರಿಸಲು ಮುಸಲನಪ್ಪಣೆಯೆನು 
ತೊಡನಂ | ಬಿಚ್ಚುಕಠಾರಿಯ ಝಳಪಿಸು | ತಚ್ಚರಿಯೆನೆಘರ್ಜಿಸುತ್ತ ಸಾರ್ದ 
ವಗೆಂದಂ || ೧ || 


11 ರಾಗ ಶಂಕರಾಭರಣ ಮಟ್ಟಿತಾಳ !! 


ಯೋರೆಲಾ ಕುಮಾರ ಬಂದ 1 ಕಾರಣಂಗಳೇನುತಿಂದಾ | ಹಾರ ಸೊಕ್ಕಿ 
ಜೀರ್ಣದಂದ 1 ಕೇರಿತೇ ಮದಾ | ೧ || ದುರುಳ ಖಳನೆ ಹಳಿವೆಯೇನು | 
ದೊರಕುಮಾರ ನಿಹೆನು ನಾನು 1 ಕೆರಳಲೇಕೆಯಾರು ನೀನು | ಅರುಹುಕೇ 
ಭೈನೂ || ೨ || ದನುಜಪತಿಪ್ರಧಾನಿ ಮುಸಲ | ನೆನಲುನಾನೆಸುಭಟಸಕಲ | 


ಬೆನಗೆ ನಡುಗುತಿಹರು ಪ್ರಬಲ 1 ನನಿತು ತಿಳಿಯೆಲಾ || ೩ || ಭಳಿರೆಕನಕಖಳನ 
ಸಚಿವ | ಬಲಪ್ರಭಾವದಿಂದ ಉಳಿವ | ಗೆಲುವ ಹಮ್ಮನಾಡು ತಳಿವ | ಗಳಿಗೆ 
ಬಲು ಜವಾ || ೪ || ಪುಟ್ಟನರನೆ.... ಮುಚ್ಚುಬಾಯ ! ಕಟ್ಟಿನಿನ್ನಯೆರಡು 
ಕೈಯ | ಥಟ್ಟನ್ನೊವೆಯೆನುತಲಡಿಯ 1 ನಿಟ್ಟನಿರ್ದಯ || ೫ !! ಭ್ರಷ್ಟ ಖಳನೆ 
ನಿಲ್ಲೆನು 1 ಲಷ್ಟರಿಕುವರ ಖ್ಯಾತ | ಬಿಟ್ಟು ಬಾಣಖಳನಕ | ಕುಟ್ಟಿ ಕೆಡ 
ಹತಾ || ೬ | | 


| ಭಾಮಿನಿ 1f 


ಮುನಿಗಳಾಲಿಸಿವಾಮದೇವರ | ಘನತೆಯುಳಿಸಿ ಕುಮಾರನಾ ಕಾ | 
ನನದಋಷಿಗಳ ದ್ರೋಹಿಯೊಬ್ಬನ ಮಡುಹಿಜಯವಾಂತಾ | ಅನಿತರೊಳಗಾ 
ವಾರ್ತೆಯರಿಯುತ | ದನುಜಕನಕಾಸುರನು ಪ್ರಳಯದ | ಮನುಮಥಾರಿಯೆ 
ನೆಲೆ ಬಂದಾಕ್ಷಣದಿ ತಡೆದೆಂದು || ೧ || 


- II 


ರಾಗ ಭೈರವಿ ಏಕತಾಳ 


ಎಲವೋ ಹುಲುನರ ತರಳಾ | ಪಿಡಿ | ದಳಿವೆಯಕ್ಕೆಯೊಳು ಸರಳಾ ? 
ಬಲಯುತ ಮಂತ್ರಿಯ ಕೊರಳಾ } ಕಡಿ | ದುಳಿಯಗೊಡೆನು ತಿಳಿ ಮರುಳಾ 
# ೧t ಮರುಳೆನಗಲ್ಲವು ಖಳನೇ | ನೀ | ನರಿತೂಸಹಸದ ತುಲನೇ | 
ಬರಲೆಚ್ಚರನಿನಗುಂಟೇ ಜಯ | ದೊರಕದುನಾಕ್ಕೆಗಂಟೆ || ೨ | ಅವನಂ 
ತಲ್ಲವು ನಾನೂ 1 ಪರ ! ಶಿವನೇ ಯೆನಗಳುಕುವನ | ಭುವನವನಡುಗಿಷ 
ಯನಗೇ } ಲೆ 1 ಕ್ಕವೆ ಗತಿ ತೋರಿಪೆ ನಿನಗೇ || ೩,!! ಏನೆಂದೆಣಿಸಿದೆಯೆನ್ನಾ | 
ಈ | ಕಾನನನಡುಗಿಪ ನಿನ್ನ 1 ಭಾನುಜಗೀಯುವಕಾರ್ಯ | ಸು | ಜ್ಞಾನಿಗೆ 
ಜೊಲುಮೆಯಶೌರ್ಯ || ೪ || ತರಳನನೋಡೀಸರವಾ 1 ನಾ } ಧರಿಸಿರೆ 
ವೈರಿಯಶಿರವಾ | ತರಿಯುವ ಶಕ್ತಿಯದನಗೇ ] ಇಂ 1 ತಿರಲಂಜುವೆನೇ ನಿನ 
ಗೇ || ೫ !! ಮಾಂತ್ರಿಕಸರವದ ಬಲ್ಲೇ | ನೀ | ನಾಂತೂಯೆನ್ನನುಗೆ ! 
ಪಂಥವೆನೋಡಾನೀಗಾ ! ಬಿಡು | ವಂಥಶರವಕಡಿ ಬೇಗ|| ೬ | ಎಂದು 


ಕುಮಾರನು ಕನಲೀ | ಶರ | ವೊಂದೆಸೆಯಲುಕನಸಿನಲೀ 1 ನಿಂದಾ ಖಳ ಕೆತ್ನ 
ರಿಸೇ | ಗೆಲ | ವಿಂದಲಿಜಯ ಬಿತ್ತರಿಸೇ || ೭ || ತರಳನುತೆಗೆ ತೆಗದತ್ತಾ ? 
ಶರ | ವರುಷವ ಸುರಿಸಲು ಧೂರ್ತಾ | ಸರಮಹಿಮೆಯೋಳದನೆಲ್ಲಾ | ಪರಿ 
ಹರಿಸಲು ಕಾಣುತವಲ್ಲಾ || ೮ || 


!! ರಾಗ ಶಂಕರಾಭರಣ ಮಟ್ಟೆ ತಾಳ 


ಭಳಿರೆ ಖಳನೆ ಪ್ರಬಲ ಬಲನೆ | ತಿಳಿದೆನಾದರೆ ಸುಗೆಗಳನೆ } ತುಲನೆ 
ಗೈದೆನಷ್ಟೆ ಸಹನೆ 1 ಗೋಳೆನಿದೆಕಣಿ 1 ಗಿ !! ಎಂದು ವಾಮದೇವನಿತ್ಯ 1 
ದೊಂದುಶಕ್ತಿ ತೆಗೆಯುತಿತ್ಯ | ಬಂದಮಂತ್ರಜಪಿಸಿ ಬಿಡುತ | ಕೊಂದಖಳ 
ವತಾ || ೨ || 


| ಭಾಮಿನಿ 11 


ವಾಮದೇವರ ಶಕ್ತಿಮುದ್ದಲ | ರಾಮಹಾಮಂತ್ರಾಕ್ಷರದಮಹಿ | 
ಮಾಮಹತ್ವದಿಕನಕದಾನವನುರುಳೆಕಂಡೊಡೆನೆ ಭೂಮಿಪತಿಸುತತೆಗೆದು 
ಸರವನು 1 ತಾಮುದದಿಧರಿಸಿನಭದಿಂ ! ಹೂಮಳೆಯ ಸುರಿಸುತ್ತ ಕೊಂ 
ಡಾಡಿದುದು ಸುರಗಡಣೆ || ೧ | | 


11 ರಾಗ ಕಾಂಬೋಧಿಝಂಪೆ ತಾಳ 11 


ಅಳಿದುಳಿದ ರಕ್ಕಸರು ಸ್ಥಳವ ಬಿಟ್ಟೋಡಿದರು ! ಬಳಿಕಲಾಖಳನ 
ಸಂಪತ್ತಾ ! ಬಳಸುವರೆ ಮುದ್ಗಲರು | ತಿಳುಹಲದಕೊಪ್ಪಿದರು ! ನೆಲಸಿ 
ಸುಖಗೊಳ್ಳಮುನಿಮೋತ್ತಾ || ೧ || ಹಾರವನುಧರಿಸುತುಪ ! ಹಾರವರ್ಮನು 
ಮುನಿಪ ! ಹಾರುವರ ನೇವು ಪಡೆಯುತ್ತಾ | ಸಾರಿದನು ಮಿಥಿಲೆಗೆ ಪ್ರ | 
ಹಾರವರ್ಮನ ತಾಪ ! ಹಾರಿಸುವ ಬಗೆಯ ಯೋಚಿಸುತಾ || ೨ || ಅತ್ಯಮಿ 
ಥಿಲಾಪುರದಿ | ವಿತ್ತಮುದದಬ್ಬರದಿ | ಮತ್ತೇರುತಾ ವಿಕಟವರ್ಮ - ಚಿತ್ರ 
ದಿಚ್ಚೆಯ ತೆರದಿ ! ವರ್ತಿಸುತಕಾತರದಿ | ನಿತ್ಯಗೈಯುತಲೆದುಷ್ಕರ್ಮಾ || ೩ || 


ಸುಂದರಾಂಗಿಯರ ನೆಳ | ತಂದು ಕೆಡಿಸುತ ಬಾಳ ↑ ಕಂದರ್ಪನಾಟದೊಳಗಿ 
ರುತಾ | ಮುಂದಾಗೆ ಪುರದೊಳಗೆ ! ದೊಂದು ಮನೆತನ ಬಳಗ | ಚಂದದಿಂ 
ಬೆಳಗುತಿರಲರಿತಾ !! ೪ || 


1 ) ವಾರ್ಧಿಕ್ಯ 11 


ಆ ಮನೆಯ ರತ್ನ ವೆನೆ ಕಲ್ಪ ಸುಂದರಿಯೆಂಬ | ಭಾಮೆಯಿರ್ದವಳ 
ನಿಚ್ಚಿಸಿ ಕೇಳಲೊಪ್ಪದಿರ ! ಲಾ ಮೇಲೆ ಮನದೊಳಗೆ ಯೋಚಿಸುತಲದನ 
ಕಾಮಾತುರದಿ ಕಳವಳಿಸುತಾ ! ಭೂಮೀಶನಾಜ್ಞೆಗೆ ನಿರಾಕರಣೆಯೇನೋಳ್ಳೆ | 
ಸಾಮರ್ಥ್ಯವೆನಿತೆಂದೆನುತ್ತಗಜರುತ್ತಲಾ ! ಕಾಮುಕಂ ತನ್ನ ಸಹಜಾತವಾದ 
ವಿಶಾಲವರ್ಮನಂ ಕರೆದೆಂದನೂ || ೧ || 


!! ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ || 
ಕೇಳು ತಮ್ಮ ವಿಶಾಲವರ್ಮ ಮ 1 ರಾಳಗಾಮಿನಿ ಕಲ್ಪಸುಂದರಿ | 
ಬಾಳಗೆಳತಿಯಳಾಗೆನಲ್ಕವ | ಲೇಳದಿಹಳೂ || ೧ || ಆಕೆಯೊಪ್ಪಲ ನಂತಸೀ 
ರನು ! ತಾ ಕುಮಾರಿಗೆ ಬೋಧಿಸದೆ ಯವಿ | ವೇಕದಿ೦ಹಿಂಜರಿದು ನಮ್ಮನಿ। 
ರಾಕರಿಸಿದಾ ॥ ೨ ॥ ಇದಕತಕ್ಕುದಮಡದಿರೆನ | ಮೂಧಟಿಗೇನೈಲೆ ಸಾಗಿ 
ನೀನಾ ! ಸುದತಿಯಳ ಬಂಧಿಸುತ ತಾರೆನ ! ಲದಕೆ ಪೇಳ್ವಾ || ೩ | | 


11 ರಾಗ ಮಾರವಿ ಏಕತಾಳ 11 


ಅಣ್ಣಯಿದೇಡು | ಹೆಣ್ಣನುತಹಬಿಡು ! ಗಣ್ಣರೆ ತಡೆದರೆಯು ! 
ಗಣ್ಯವಿಡೆನುಕಡು | ಹನ್ನರಿಯೆಯದುಡು ! ಕೆನ್ನಿ ದಿರಿರಖರೆಯ || ೧ | 
ದುಡುಕಲು ಸೆರೆಪಿಡಿ | ದಣಗಿಸಿದಡೆಯಡಿ ! ಗೊಡನೊಪ್ಪಿಸದಿರೆನೂ ! ಬಡಿ 
ವಾರದನುಡಿ ! ಗೆಡೆಗೊಡನಿದೋದುಡಿ 1 ವಡೆಕ್ಷಣಕೈದುವೆನೂ || 3 || 


1. ಕಂದ ಪದ್ಯ || 
ಎಂದವ ಪೊಗಟಾಕ್ಷಣಕೊಡ1 ನೊಂದಿಗರಂ ಕೂಡುತೈದಿಯೋಭವ 
ನಕ್ಕಂ 1 ನಿಂದಾರ್ಭಟಿಸಲು ಸುದತಿಯ ತಂದೆಯ ಬಂದಿದಿರು ಪೇಳ್ತನಯ 
ದಿಂದವಗಂ || ೧ | | 


8 ರಾಗ ಶಂಕರಾಭರಣ ರೂಪಕ ತಾಳ ? 


ಬಂದುದೇಶೇಷ ನಮ್ಮ ! ಮಂದಿರಕೆ ವಿಶಾಲವರ್ಮ 1 ರಂದ 
ವಾಯ , ಕಾರ್ಯಕರ್ಮ 1 ವೆಂದರುತ್ತಾ ! ೧ 4 ಏನಿದೇನ ನಂತಸೀರ ! 
ನೀನು ತಿಳಿದುದೇ ವಿಚಾರ 1 ಮಾಣಿಸುವೆಯ ಕುವರಿಪರ ! ರಾಣಿಯ 
ಹತೆರ || ೨ || ಯಾರು ಪೇಳರಿದನು ಕುವರಿ 1 ನೇರನೆಂದುದರಿತಿರುವಿರಿ ! 
ಧಾರುಣಿಪರು ಮರೆತರವರಿ | ನಾರದರುಹಿರೀ ೩ ಅಪ್ಪಣೆಯನು ಪಡೆದೆ 
ಬಂದೆ ಒಪ್ಪಿ ಸವಳ ನಮ್ಮ ಮುಂದೆ ! ತಪ್ಪಲಿಂತು ನೀನೆ ತಂದೆ 1 ಯಿಪ್ಪಿಯ 
ದಕೆಂದೇ # ೪ !! ನನ್ನದೇನು ಮಾತು ತರಳೆ ! ಯನ್ನುಕೇಳಲವಳು ಕೆರಳೆ 
ಅನ್ಯಮಾರ್ಗವುಂಟೆ ತೆರಳೇ | ಮಾನ್ಯ ತೆಗೆಬೆಲೇ | ೫ | 


!! ರಾಗ ಭೈರವಿ ಏಕ ತಾಳ 11 . 


ಅಂತೆಯೆ ತೆರಳುವರಲ್ಲಾ 1 ಹಟ | ವಾಂತರೆ ನಿನಗುಳಿ ಎಲ್ಲಾ 1 ಪಂಥ 
ಗಳೆನ್ನೊಳುಸಲ್ಲಾ 1 ಸಾ | ರ್ದಿಂತೆಂಬುದು ಸೋಲ್ಲಾ || ೧ || ಇದು 
ನಿಮಗೊಪ್ಪದಕಾರ್ಯಾ ! ಈ ! ಬೆದರಿಕೆಗೇನ್ ಸೌಕರ್ಯಾ | ಒದಗದು 
ಸುತೆಯನುಕೊಡೆನೂ | ನೀ | ವೈದಕಿರೆಯು ಕೈ ಬಿಡೆನು || ೩ || ಅಷ್ಟೂ 
ಗರ್ವವೆನಿನಗೆ ! ನೀ 1 ನೆಷ್ಟರವನು ನಿಲಲೆನಗೇ 1 ಕಟ್ಟಿ ಕೆಡಹಿಕ್ಷಣದೊಳಗೆ 
ಮುಂ | ದಿಟ್ಟಪೆ ಹೆಜ್ಜೆಯನೊಳಗೆ || ೩ | 


|| ಭಾಮಿನಿ 11 


ಇಂತೆನುತಲಾ ಮಾಖ : ಕೋಪವ | ನಾಂತು ಮುಂಬರೆ ಬಿಡದೆ 


ಸ್ಪರ್ಧೆಗ ನಂತ ಸೀರನು ನಿಂತು ಹೋರಾಡಿ ಕೆಲ ಸಮಯಾ | ಪಂಥ 
ದಿಂದ ವಿಶಾಲವರ್ಮಮ ಹಾಂತ ಶಕ್ತಿಯೋಳವನ ಬಂಧಿಸು ! ಮಂಥ ಸವ 
ಯಕೆ ಕಲ್ಪ ಸುಂದರಿ ತಡೆದು ಪೇಳಿದಳೂ || ೧ | | 


# ರಾಗ ಸಾರಂಗ ಅಷ್ಟತಾಳ | 
ಬಿಡಿರಣ್ಣ ಬಿಡಿರಿ ನೀವವರಾ ! ಹೀಗೆ | ಬಡವರ ಮೇಲೇಕ ಬವರಾ ? 
ಕಡುಹುಳ್ಳ ಭಟರಿಂತು 1 ನಡೆದರೇನ್ಸಲ ಬಂತು ! ಕೆಡುಕು ಕಾರ್ಯವ ! ಒಡೆ 
ಯರಾದವ | ರ್ತೋಡಗೆ ಧರ್ಮವ ! ತುಡಿವುದೇನ್ಸವ || ೧ | ಮನೆಗಿಂತು 
ಮುತ್ತಿಗೆ ಹಾಕಿ 1 ತಂದೆ 1 ಯನು ಬಡಿ ಬಡಿಯುತ ನೂಕಿ ! ಹಣಿಸಲೇನ 
ಪರಾಧ ! ವನು ಗೈದರವರದ 1 ನೆನಗೆ ತಿಳುಹಿರಿ | ಘನತೆಯುಳಿಸಿ ! ಮಣಿ 
ದೆನುವಹಿರಿ ! ಗುಣವ ಮೆರಸಿರಿ | ೨ | 


11 - ರಾಗ ಕೇದಾರಗೌಳ ರಂಪೆತಾಳ 11 


ಕಲ್ಪಸುಂದರಿಯೆ ನಿನ್ಯಾ 1 ಮನದಸಂ ! ಕಲ್ಪವೇನರಹು ಮುನ್ನಾ | 
ಬಪ್ಪ ಯಾ ಯೆನ್ನ ಜೊತೆಗೆ 1 ರಾಜರು ! ನೊಪ್ಪಿ ಕರಿಪ ಕೃತಿಗೇ || ೧ | 
ಅದು ಎನ್ನ ಸ್ವಂತ ವಿಷಯಾ ! ಒತ್ತಾಯ | ಕೊದಗೆ ನಿಮಗೆನ್ನೆ ಪುಸಿಯಾ ! 
ಮೊದಲೆನಾ ಸ್ಪಷ್ಟವಾಗಿ 1 ಪೇಳಿರ್ಪೆ | ಬದಲಿಲ್ಲ ನೀವು ಸಾಗೀ ॥ ೨ ॥ 
ಸಾಗುವವರಲ್ಲ ಬರಿದೇ । ಬಾರದಿರೆ | ಬಾಗಿಸುವೆ ನಿನ್ನ ನೋದೇ | ನಾಗವೇ 
ಣಿಯೆ ಸುಮ್ಮನೇ | ಹಟಬೇಡ | ರೇಗಿಸದೆ ಬಾ ಧಿಮ್ಮನೇ || ೩ | ತಂಗಿ 
ಯೆಂದರಿತುಯೆನ್ನಾ ! ಬಿಡಿರಣ್ಣ | ಭಂಗಿಸದಿರಿಂಥ ಬನ್ನಾ ಹೆಂಗಸಿಗೆ ನೀಡ 
ಬೇಡಿ ! ಪದಕೆರಗಿ ಮಾಂಗಲ್ಯ ಕೋರ್ವೆ ಬೇಡಿ || ೪ | ಮಾಂಗಲ್ಯಕೇನು 
ನಿನಗೇ ! ಕನ್ನ | ಸಂಗತಿಯು ತಿಳಿವುದೆನಗೇ | ಸಂಗಾತಿಯಾಗಿ ಬಾಳೂ | 
ರಾಜನೊಡ| ನಂಗ ಸುಖ ಪಡೆಯಲೇ # ೫ || ಭೀ ಮುಚ್ಚು ಬಾಯ 
ಮೂರ್ಖಾ1 ಹೀನತೆಗೆಯಿ ಮಾತಿಲೇಕೆತರ್ಕಾ | ಕಾಮುಕನ ಕೈಗೆ ಬೀಳೇ | 
ಪೊರೆವ ಹೊಣೆ| ಸ್ವಾಮಿಗವಗಿಪ್ಪ ಬಾಳೇ || ೬ || 


| ಭಾಮಿನಿ |1 | 
ಕಾಮಿನಿಯೆ ಬಿಡೆ ನಿನ್ನ ಕಾಯುವ ] ಸ್ವಾಮಿ ಯಾರವ ಬರಲೆನುತ್ತಾ ! 
ಕಾಮುಕನು ಕೈಯಿಕ್ಕೆ ಸೆಳೆಯಲು ಕಲ್ಪಸುಂದರಿಯೂ } ಹಾಮಹೇಶ 
ಮೇಶ ಬದುಕಿಸಿ | ರೀ ಮದಾಂಧನ ಕೈಗೆ ಸಿಗದೋಲ್1 ಭಾಮೆಯನುಯೆನೆ 
ಬಂದು ತಡೆದಪ್ರಹಾರವರ್ಮಸುತಾ || ೧೪ 


ತಿಕ ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ ?? 


ಬಿಡುಬಿಡಬಲೆಯ ಮೂರ್ಖ ನೀನಾ | ರ್ದಡಿಗತನವೇನಿದುದುರಾತ್ಮ 
ವೆ | ಕಡಿವೆ ನಿನ್ನಯ ಕೈಯ ನೀಕ್ಷಣ ! ಬಿಡದಡೀಗಾ ೧ ॥ ಯಾರೆಲವೊ 
ನೀ ನನ್ನ ತಡೆವವ } ಧಾರುಣಿಪನವರಜನುನಾಕ್ಕೆ 1 ಮೀರಿದರೆ ನಿನಗಂತ್ಯಕಾಲ 
ವಿ | ಚಾರ ತಿಳಕೋ | ೨ | ಯಾವನವಧಾರುಣಿಪ ನಾನೀ | ಭೂವರೇಣ್ಯ 
ಪ್ರಹಾರವರ್ಮಮ | ಹಾವಿಭುವಸುತ ನಡೆಯದಿನ್ನಿ | ಠೀವಿಯೆಲ್ಲಾ || ೩ || 
ಮುಚ್ಚು ಬಾಯ ಪ್ರಹಾರವರ್ಮನ | ಕೆಚ್ಚನಿಲಿಸಿಯ ಬಂಧಿಸಿಹ ವೀ || 
ಹುಚ್ಚು ನುಡಿಯಾಡಿದರೆ ನಾಲಿಗೆ | ಕೊಚ್ಚಿಸೀಳೋ # ೪ # ಹುಚ್ಚು ನಿನಗೆನ 
ಗಲ್ಲ ನೀನೀ | ಗೆಚ್ಚರವೆತಪ್ಪಿರುವಿ ನಿಜತಿಳಿ | ದಚ್ಚರಿಯೊಳೀ ಗಿಲ್ಲೆ ಸಾಯುವಿ | 
ತುಚ್ಚವತಿಯೇ # ೫ || 


# ರಾಗ ಭೈರವಿ ಏಕತಾಳ 1 


ಏನೆಂದೆಯೊಫಡಕುವರಾ | ಇದೊ ಕಾಣಿಪೆ ನಿಜಕೊಡು ಬವರಾ ! 
ಪ್ರಾಣದೊಳಾಸೆಯ ತ್ಯಜಿಸು ] ಕಡೆ 1 ಗಾಣಿಪೆ ಹರಿಯನು ಭಜಿಸೋ | ೧ | 
ಬಿಡು ಬಿಡು ಬಾಣವನೋ ನಾ ] ಎಡೆಗೊಡೆ ಪುಡಿ ಪುಡಿ ಮಾಳೊ । ಬಡಿ 
ವಾರದ ನುಡಿ ಬೇಡಾ | ಇಂ 1 ನಡಗಿದರೂ ಬಿಡೆ ಗಾಢ || ೨ ! ತಿರುಹುತ 
ಮಿತಿಯೊಳು ಶರವಾ ! ಬಿಡೆ | ತರಿಯುತ ತೂಗಲು ಶಿರವಾ | ಸುರಿಯಲು 
ರ್ಬಾಣದ ಮಳೆಯ ! ಪರಿ 1 ಹರಿಸುತ ತುಳಿಯುತಲಿಳೆಯೋ | ೩ || 


೧೩ 


Ji ಭಾಮಿನಿ 1 


ಖತಿಯೊಳೊಡನುಪಹಾರವರ್ಮನು 1 ಕ್ಷಿತಿಗೆ ಭಾರಕನಿವನ ಬಿಡೆನೆಂ ? 
ನುತಲೆ ತಾಳೆಂದೆಚ್ಚನಾಕ್ಷಣ ದಿವ್ಯ ಶಕ್ತಿಯನ್ನೂ ಸತಿಯಕೆಡಿಸಲು ಬಂದ 
ಮಂಗೀ | ಗತಿಯು ಸರಿಯೆನೆಸುರರು ಬಾಣದ ! ಹತಿಗೆ ಮಡಿದು ವಿಶಾಲ 
ವರ್ಮನು ಧರೆಯೊಳುರುಳಿದನೂ ! ೧ !! 


1 ಕಂದ ಪದ್ಯ 11 


ಕಂಡದ ಮಿಕ್ಕವರೋಡಲ್ | ದಂಡನೆಗುರುಳಿರುವನಂತಸೀರನಕಟ್ಟಂ ? 
ಖಂಡಿಸುತೇಳಿಸೆ ಸಂತಸ | ಗೊಂಡವರಾರೀವೆನಲೊಡನಿಂ ತೆಂದಂ | ೧ || 


11 ರಾಗ ಮಧ್ಯಮಾವತಿ ತ್ರಿವುಡೆ ತಾಳ 1f 
ಕೇಳಿರಾನು ಪ್ರಹಾರವರ್ಮರ ಬಾಲನಿಹೆನುಪಹಾರ ವರ್ಮನು | 
ಪಾಲಕರುಮಗಧಾವನೀಶಕೃ 1 ಪಾಳು ವಿಂಧ್ಯಾರಣ್ಯದೀ | ಬಾಳುತಿಹರೂ 
11೧ | ಮುನಿವರೇಣ್ಯರು ವಾಮದೇವರು ಘನತರದವಿದ್ಯೆಗಳನಿತ್ತರು | 
ಅನುಜನೋರುವನಿರುವನೆನಗವ ! ನನುಸಹಿತ ನಮ್ಮಿರ್ವರಾ ! ನಿನಿತು 
ಗೈದ | ೨ || ದೇಶದೇಶವ ಜೈಸಿ ವಿಷಯ ವಿ | ಶೇಷಜ್ಞಾನವ ಪಡೆಯೆ 
ಕಳುಹ ವೀ | ಲಾಸದಿಂ ಪೊರಟಿತ್ತ ಬಂದವ ! ಗೀಸಮಸ್ತವು ತಿಳಿಯಲೂ ! 
ರೋಷವೇರೇ | ೩ # ಬಂದೆನಿಲ್ಲಿಗೆ ದೈವಯೋಗವಿ | ದಂದೆನಲು ಹರುಷ 
ದೊಳಗಪ್ಪುತ] ಕಂದ ನೀನೆನಗನ್ಯನಲ್ಲವು| ಬಂಧುವಿಹೆನಾ ನಿನ್ನಯ | ತಂದೆ 
ಗಾಪ್ಪಾ ೪ | ಆತಾಗಿಹಗತಿಯನೀ ತಿಳಿ | ದಾತನಿರಬೇಕೆಂಥಕಷ್ಟವು ! 
ಘಾತುಕನ ಸಂಹರಿಸಿರಣವಿ ! ಖ್ಯಾತ ತಂದೆಯ ಬಿಡಿಸಿನೀ ! ಜಾತನಾಗೂ 
# ೫ !! ಈ ಮಹತ್ವದ ಕಾರ್ಯ ಮೊದಲೆಂ ದಾಮಹಾಶಯಸುತೆಯ 
ನೋಡುತ | ಬಾಮಗಳೆ ಬಾಕಲ್ಪಸುಂದರಿ 1 ಕ್ಷೇಮ ಚಿಂತಕನೀತಗೆ | ಕೈ 
ಮುಗಿಯುತಾ || ೬ || ವಂದಿಸಿಯೆ ಕರದೊಳಗೆ ಮನ್ನಿಪು| ದೆಂದೆನಲು ನಾಚು 


ತಲೆ ಬಂದಿದಿ | ರಂದದಿಂಕರಮುಗಿದು ಮಣಿಯುತ | ಸುಂದರಾಂಗಿಯು ಕೊ 
ಣೆಗೆ | ಮುಂದೆಪೋಗೇ || ೭ || 


1 ಭಾಮಿನಿ 11 


ಸ್ವಾಗತದ ಸೂಚನೆಗೆ ಮೆಚ್ಚುಗೆ | ಯೂಗೆ ನಸುನಗೆ ಬೀರುತಲೆತಲೆ ! 
ದೂಗುತಾಪ ಸೂನುಜೊತೆಯಲೆ ಸಾಗೆ ಮನ್ನಿ ಸುತಾ | ನಾಗವೇಣಿಯು 
ಮುಂದೆ ನಿಲಲವ 1 ನಾಗಲಾ ಸೌಂದರ್ಯರಾಶಿಯ 1 ನಾಗಗಮನೆಯೊಳೆಂದ 
ಮೃದುತರ ಮಧುರವಚನದಲೀ || ೧ || 


11 ರಾಗ ಕಲ್ಯಾಣಿ ಅಷ್ಟತಾಳ 11 


ಬಾಲೇ 1 ಬಾಲೇಂದು ] ಫಾಲೇ | ಮೂಲೋಕವೆ ಬೆರಗುಗೊಳೋ | 
ಲೀಲೆಯಿದಹುದು ಭಲೇ 1 ಲೋಲೋದ್ಭವನದು 1 ಕಾಲೋಚಿತವದು | 
ಪೇಳಲೆ ನೀನಿದು | ಕೇಳುತ ನಿಂದುದು !! ಪಲ್ಲ !! ಕಾಮಿನೀ 1 ನಿಂ } ನೀವು 
ನಮೋಹನ | ಧಾಮವೆನುವರೂಪಾ1 ಕಾಮನೀ ! ಗಾಮರ್ಗಣಗೊಳ| ದೇ 
ಮನದೊಳಗೊಳ! ಗೇಮರುಗಿಪರೋಪ| ಭಾಮಿನೀ | ವ್ಯಾಮೋಹಗೊಳೆ 
ಗಜ | ಗಾಮಿನೀ | ಸೊಮಾರ್ಕಶೋಭಿನಿ | ತಾಮರಸದಹನಿ 1 ಯಾಮನ 
ಸಿನ ಮುನಿ ! ಗೂಮರುಳೆನಿಲೆ ನೀ ! ಪ್ರೇಮದರಗಿಣಿ !! ಬಾಲೆ || ೧ ! 


11 ರಾಗ ಕೇದಾರಗೌಳ ಝಂಪೆತಾಳ 11 


ಕಲಿಯೆಂದು ತಿಳಿದಿರ್ದೆನೂ 1 ಕವಿಯಾಗಿ 1 ಕಲಿಸುವರೆ ಹೊರಟಿರೇ 
ನ | ನಳಿನಾಕಾಣದುದನೂ ! ಕವಿಕಾಂಬ ] ನಳುಕಿಲ್ಲ ಪೇಳಲಿ || ೧ || 
ರೂಪಶಾರದೆಯಿದಿರಿರೇ 1 ಕಾವ್ಯವಪ | ರೂಪಕಾದರು ಬರದಿರೇ !ಕೋಪಿ 
ಹಳೇ ಪೇಳುವಾಣಿ ! ತಪ್ಪನಾ | ರೋಪಿಸೆನು ಮಧುರವಾಣೀ || ೨ !! ಮಿ 


೧೫ 


ತೋದಯದ ಸಮಯದೀ | ಮುಗುಳು ಶತ 1 ಪತ್ರವಿಕಸಿಸೆ ತೋಯದೀ 
ಚಿತ್ರತರವಲ್ಲವಷ್ಟೇ ! ವಿಶ್ರಮಿಪ ] ಹೊತ್ತಿನಲ್ಲೆಷ್ಟು ಚೇಷ್ಟೇ || ೩ || ಕಮಲ 
ಮುಖಿಯಿದಿರು ಸೂರ್ಯ | ಆದಡಾಂ | ಶ್ರಮಿಸಿದುದು ಸಫಲಕಾರ್ಯ | 
ಕ್ರಮದಿಂದ ಮುಂದಕಿನ್ನೂ ! ಎನ್ನವಿ | ಕ್ರಮತಕ್ಕು ಹೊಸಕಳೆಯನೂ || ೪ || 
ತರಲೇನು ಬಾಕಿಯಿನ್ನೂ ! ಜೈಸಿಯೂ | ಯರಿತಿಪ್ಪನಾನದರನೂ 1 ಅರು 
ಹದೇ ತಿಳಿಯುವಷ್ಟೂ | ಜ್ಞಾನಪ್ರೀಯರಿಗಿರುವುದದರ ಗೂಟ್ಟೂ ! || 
ಆದರೊಪ್ಪಿಗೆಯಾಯಿತೇ ! ನಿನಗಿರ್ದ | ಖೇದವೆಲ್ಲವು ಹೋಯಿತೇ ! ಕಾದ 
ಲಾವಣಿಯಾಗಲೇ ! ದ್ರೋಹಿಯನು ! ಛೇದಿಸಿಯೆ ಬರೆ ಸಾಗಲೇ || ೬ || 


11 ಭಾಮಿನಿ 11 


ಎಂದಡಾನುಡಿಗವಳು ಕಿರುನಗೆ 1 ಯಿಂದ ಕುಡಿನೋಟದೊಳೆಯೋ 
ಪ್ಪಿಗೆ| ಯಂದಸೂಚಿಸಲyಲಾಖಳ ವಿಕಟವರ್ಮನಿಗೆ ! ಬಂದ ಪರಿಭವವರು 
ಹೆದೂತರು | ಕಂದಿಕುಂದುತಲವನು ಹಾ ಹಾ ! ಕಂದಭಾಗ್ಯಾನಂದ ತಮಾ 
ಯೆನುತ ಮರುಗಿದನೂ || ೧ || 


11 ರಾಗ ನೀಲಾಂಬರಿ ರೂಪಕ ತಾಳ 11 


ಮಡಿದೆಯ ಹಾಪ್ರಿಯ ತಮ್ಮನ ! ಹುಡುಗಿಯನೆವದಲಿ ಧಿಮ್ಮನೆ? 
ನಡೆದಿಂತಾಯಿತೆ ಬ್ರಹ್ಮನೆ| ಕಡೆ ನಿರ್ಧರಿಸಿದನೇ || ೧ | ವೀರರ ಕುಲಕಂಠೀ 
ರವ | ನೀರಣದಲಿ ಹಾಯೂರವ | ಹೋರಾಟದ ಭೀಕರರವ | ವೇರಿಸಿ 
ಮುಗಿಸಿದವಾ | ೨ || 


11 ಕಂದ ಪದ್ಯ 11 


ಇಂತವ ಚಿಂತಿಸಿ ಬಳಿಸಂ ! ಭ್ರಾಂತಿಯ ಯೆನಗೇ ನಿದುಧುರಕಂಠೀರವ 


೧೬ 


ಗುಂ 1 ಕಂತಿತೆಧೈರ್ಯ೦ ಬಿಡೆ ಬಿಡೆ 1 ನೆಂತಾದರೆನುತ್ತಕೊಧದೊಳುರಿ 
ದದ್ದಂ || ೧ || 


- 11 ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ || 


ತಮ್ಮನನು ಕೊಂದವನದಾವನು 1 ಬ್ರಹ್ಮನೊ ಹರಿಹರರೊ ಯೂ 
ರೆಂ | ದೊಮ್ಮೆ ನೋಳ್ವೆನು ಕಾಣಲಾತನ | ಚರ್ಮಸುಲಿವೇ || ೧ ! ಕೊಂ 
ದವನ ರಕ್ತದಲ್ಲಿ ಕೈದೊಳೆ| ದಂದಗಾತಿಯ ಧಗ್ರನೆಳೆತಂ | ದಿಂದ ಸುಖಿಸುವೆ 
ತಡೆವನಾರವ | ಮುಂದೆ ಬರಲೀ || ೨ || ಎಂದವನು ಘರ್ಜಿಸುತ ಮಿತಬಲ | 
ಬೋಂದಿಗಾಗೃಹದೆಡೆಗೆಸಾಗುತ | ಚಂದ್ರಧರನೆನೆ ಕನಲಿಕರೆಯುತ | ಮುಂದೆ 
ನೋಡೀ || ೩ || ಯಾರವನು ಬಂದವನು ಕಲಿ ಬಾ | ಮೋರೆನೋಡುವೆ 
ನಡಗ ಬಿಡೆನೆನೆ ! ಧಾರುಣಿಪಸುತ ತಡೆದು ಧನುರುಂಕಾರಗೈಯೇ || ೪ || 


11 ರಾಗ ಶಂಕರಾಭರಣ ಮಟ್ಟೆ ತಾಳ 11 


ಭಳಿರೆ ಬಹಳ ವೀರನೇನು | ಗಳಹುಬೇಗ ಯಾರು ನೀನು 1 ಕೋಲುವ 
ಮುನ್ನ ತಿಳಿವನದನು ! ಕಲಿಯಕುಲವನೂ || ೧ || ಗತಿ ಮುನ್ನ ತಿಳಕೊ 
ನಮ್ಮ | ಮಿಥಿಲೆ ಪತಿ ಪ್ರಹಾರವರ್ಮ 1 ಸುತನಾನುಪಾಹಾರವರ್ಮ | ನತಿ 
ಪರಾಕ್ರಮ || ೨ || ಬಗುಳಬೇಡ ಸುಳ್ಳನೆಲ್ಲ ! ಮಗ ಪ್ರಹಾರವರ್ಮಗಿಲ್ಲ | 
ಬಿಗಿಯಸೆರೆಯೊಳಿಟ್ಟಮಲ್ಲ ! ನಿಗೂ ಮಹಾಬಲಾ || ೩ || ತರಳನೊಬ್ಬನಲ್ಲ. 
ತಮ್ಮ 1 ನಿರುವನೆನಗೆಕ್ಷಾತ್ರಧರ್ಮ | ತೊರೆದೆಯಲ್ಲ ನಿನ್ನ ಹಮ್ಮ | ಹರಿಸ 
ಲೀಕ್ರಮ || ೪ || ಕ್ರಮವಕಾಂಬೆನಿರಲಿಕ್ಷಾತ್ರ ! ಪ್ರಮುಖಧರ್ಮಶಾಸ್ತ್ರ 
ಸೂತ್ರ | ವಿಮುಖನಲ್ಲಧುರಪವಿತ್ರ | ವೆಮಗೆ ಜಯಸ್ಥಿರಾ || ೫ || ಪಿತನ 
ಸೆರೆಯೊಳಿಟ್ಟು ವಿಷಮ | ಸ್ಥಿತಿಗೆ ತಂದ ಕೃತಿಯಿಂದಸವ | ರತಿಗೆಸ್ತ್ರೀಯ 
ನ್ಯೂಯುವ ಧಮ | ಪತಿತ ನೀಸಮ | ೬ || ಸೋತವನನು ಸೆರೆಯೊಳಿಡ 
ಲು ! ನೀತಿಬಿಟ್ಟೆನೆಂತು ಕೊಡಲು | ಮಾತನೆನಲುಸ್ತ್ರೀಗೆ ಕೆಡಲು 1 ಏತರ 


೧೭ 


ದುಹುಲೂ || ೭ || ಮನೆಯ ಮುತ್ತಿ ಪಿತನ ಬಿಗಿದು 1 ತನುಜೆಗೊಯಿ 
ಳಗಜಿಗಿದು ! ಸೆಣಸಿದವನ ಹೊಣೆಯ ಬಗೆದು | ಎಣಿಸಿನೋಡದು || ೮ || 


| 


ರಾಗ ಭೈರವಿ ಏಕ ತಾಳ || 


ಅನುಜನ ಕೊಂದಿಹಖುಲ್ಲಾ | ಇ ] ಇನ್ನೆಣಿಸಲಿಕೆನಗೇನಿಲ್ಲಾ 1 ತಿನಿಸುವೆ 
ನಿದೊ ಗೈದುದಕೆ | ಫಲ | ಕ್ಷಣಮಾತ್ರದಿ ನೀ ಬದುಕೇ || ೧ || ಬದುಕಿನ 
ಹೊಣೆನಿನಗಿಲ್ಲಾ 1 ಈ ಬೆದರಿಕೆಗಂಜುವನಲ್ಲಾ 1 ಕದನ ಕಲೆಯಕಂಡರಿಯೇ | 
ಎಂ | ನಧಟಿಗೆ ನೀನಿದಿರಿರಿಯೇ || ೨ | ಗರ್ವದಮಾತಾಡಿದರೇ ! ಎಂ | ನು 
ರ್ವಿಗೆ ನೀ ನೋಡದಿರೇ | ಸರ್ವೇಶನೆ ಬರೆ ಬಿಡೆನೂ | ರಣ ! ದುರ್ವಿಯೊ 
ಛಾನ್ಸಯಪಡೆನೂ || ೩ || ಮುನಿವರರಿಂ ಪಡೆದಿರುವಾ ! ಎಂ | ನನುವರ 
ವಿಕ್ರಮದಿರವಾ | ನಿನಗರಿಯಲು ಶರಸುರಿವೇ | ಮ | ನಗಿದೆ ನೋಡ್ಕ 
ಯ ಸರವೇ || ೪ || ಆದರೆ ಪರಿಕಿಪೆನೆನುತಾ ] ಚ ಪಾದ ಶರವ ಬಿಡ 
ಲಾತಾ | ಛೇದಿಸೆಮಧ್ಯದಿ ತರಳಾ | ಅವ | ಕೊಧದಿ ತೊಡಲುರುಸರಳಾ 
|| ೫ || ಬರುವಸ್ತ್ರಂಗಳನೆಲ್ಲಾ 1 ಭೂ ! ವರಸುತತರಿದನು ಮಲ್ಲಾ | ಧುರ 
ಬಿರುಸಾದುದು ಬಳಿಕಾ | ಎಂ 1 ತಿರಲವ ನೇನೇನಳುಕ || ೬ || 


11 ಭಾಮಿನಿ 11 


ಬಾಣವಿಲ್ಲದೆ ಬಳಲಿದರು ಬಿಡ | ದಾನರಾಧಮ ಖಡ್ಡ ತಿರುಹುತ | 
ಗೋಣತರಿಯುವೆನೆಂದು ಮುಂಬರೆ ಕಂಡು ನೃಪಜಾತ | ಮಣದಾಕ್ಷಣದಿ 
ವ್ಯಶಕ್ತಿಯ | ತಾಣದಿಂ ಬಿಡೆ ವಿಕಟವರ್ಮನ | ಪ್ರಾಣಹಾರಿತು ಹರುಷವೇ 
ರಿತುಕಲ್ಪಸುಂದರಿಗೇ || ೧ !! 


11 ವಾರ್ಧಿಕ್ಯ |1 | 


ಚಿತ್ತವಿಸಿಮುನಿವರರು ಬಳಿಕಲಾನೃಪಜಾತ | ನತ್ಯರಾಜಾಲಯದ ಬಳಿ 


೧೮ 


ಸಾರಲಿದಿರಿಸದೇ | ಮಸ್ತಕವ ಚಾಚಿಬಲಶರಣಾಗೆ ಸೆರೆಯಿಂದ ತಾತನಂ ಬಿಡಿ 
ಸಲಾಗ | ಪುತ್ರನೆಂದರಿಯುತ ಪ್ರಹಾರವರ್ಮಂ ಸರ್ವ | ವಾರ್ತೆಯಂ ತಿಳಿಸಿ, 
ಯುತಚ್ಚರಿಗೊಂಡು ಸಂತೋಷ | ದುತ್ಸಾಹದಿಂದಪ್ಪಿ ಮುದ್ದಿಸುತ ದೈವ 
ಲೀಲೆಯ ಮಹಿಮೆಯಂ ಪೊಗಳಿದಾ || ೧ || 


11 ಭಾಮಿನಿ 11 


ಬಳಿಕ ಬಿದ್ದಿಹಸೋದರರ ಶವ : ಗಳಿಗೆಸಲು ವುರಕ್ರಿಯೆ | ಗಳನು 
ಮಾಡಿಸಿ ಮತ್ತೆ ಸುತನಿಗು ಕಲ್ಪ ಸುಂದರಿಗೂ ತಿಳಿದು ಸುಮುಹೂರ್ತದಲಿ 
ಶುಭ ಮಂ | ಗಳ ವಿವಾಹವ ವೈಭವದಿ ನಡೆ | ಸಲುಸಮಸ್ತರು ಮುಂದೆ 
ಸೌಖ್ಯದೊಳಿರ್ದರೋಲವಂತೂ || ೧ || ಶೌನಕಾದ್ಯರಿಗೊಲಿದು ಸೂತ ಪ | 
ರಾಣಿಕನು ಪೇಳಿರ್ಪ ಚರಿತೆಯ | ಕೋಣಿಸುರಕಿರಿಗಹನ ಬೋಧಕ ವಿಷ್ಣು 
ವೆಂಬವನ | ಜಾನಪದಕಲೆಯಕ್ಷಗಾನದಿ | ಜ್ಞಾನಪ್ರದವೆಂದಿಂತು ರಚಿಸಿದ | 
ಮೌನಿಪುರಪತಿ ವಿಷ್ಣು ಮೂರುತಿ ನುಡಿಸಿದಂದದಲಿ || ೨ || 


11 ಭಾಮಿನಿ 11 
ಮಂಗಳಂ ಶ್ರೀ ವಿಷ್ಣುಮೂರ್ತಿಗೆ | ಮಂಗಳಂ ಶ್ರೀಕಂಠ ಮಿತ್ರಗೆ | 
ಮಂಗಳಂ ವೈಕುಂಠ ವಾಸಗೆ ವಾಸುದೇವನಿಗೆ | ಮಂಗಳಂ ಲಕ್ಷ್ಮಿ ವಿಲಾಸಗೆ | 
ಮಂಗಳಂ ರವಿಕೋಟಿ ಭಾಸಗೆ ! ಮಂಗಳಂ ಮೌನೀ ಪುರೇಶ ಪರೇಶ 
ಶ್ರೀಹರಿಗೇ || ಮಂಗಳಂ || ೧೪೨ || 


ಈ ಕೃತಿಕರ್ತರ ಅಚ್ಚಾದ ಕೃತಿಗಳು : 


1 . ಶಿವಪಂಚಾಕ್ಷರಿ ಮಹಿಮೆ ( ಜನಪ್ರಿಯ 5ನೇ ಮುದ್ರಣ) 

(ಶ್ವೇತ ಕುಮಾರ ಚರಿತ್ರೆ ) 
2. ರಣಮಲ್ಲ ವಿಜಯ 
3 . ಸ್ವಯಂಪ್ರಭಾ ಪರಿಣಯ 
4 . ಪುಷ್ಪವೇಣಿ ಕಲ್ಯಾಣ 
5 . ಕಂಜಾಕ್ಷಿ ಕಲ್ಯಾಣ 
6 . ರಕ್ಷಾ ಕವಚ ( ತುಲಸಿ ಶಂಖ ಚೂಡ) 
7 . ಅಮೋಘವರ್ಷ ನೃಪತುಂಗ 
8. ಶಿವನಾಮ ಮಹಿಮೆ 


ಕಾದಂಬರಿಗಳು : 

1 . ರುಂಡವಿಲ್ಲದ ಮುಂಡ 
2 . ಸಿಂಗರದ ಉಂಗುರ 
3. ಕರವಸ್ತ್ರ 


1. ಕಾವ್ಯ ಕುಸುಮಗಳು 
2, ವಿಷ್ಣು ಶರಣನ ದರ್ಪಣ 


ಅಚಾಗಲಿರುವ ಯಕ್ಷಗಾನ ಕೃತಿಗಳು : 

1 . ಸೀಮಂತಿನಿ ಕಲ್ಯಾಣ 6 . ಭ್ರಮರ ವೇಣಿ 
- 2 , ಜಯಸಿಂಹ ವಿಜಯ 

7 . ಮಣಿಪ್ರಭಾ ಪರಿಣಯ 
3. ಸುಲೋಚನಾ ಸ್ವಯಂವರ 8, ಕಚೋಪಾಖ್ಯಾನ 
4. ವೀರ ಸಹಸ್ರಾನೀಕ 

ಸಾಹಸಾಂಬ 
(ಮೃಗಾವತಿ ಪರಿಣಯ ) 

- ಸೀತಾ ವಿಜಯ 
5 . ಭ್ರಮರ ಕುಂತಳ 

11 . ಗೌತಮ ವಿಜಯ 


12. ವೀರ ರಮಣಿ 

27 . ಮಂಜುವಾಸಿನಿ 
13. ಮದ್ರೋಚ್ಚಾಟನ 

28 . ಕನಕ ಲೇಖಾ 
14. ಭೀಮಶಂಕರ ಮಹಿಮೆ 29 , ಕಂದು ಕಾವತಿ 
15. ಚಂದ್ರಪ್ರಭಾ ಪರಿಣಯ 30. ನವ ಮಾಲಿಕಾ 
16 , ಅರ್ಥಸಹಿತ ಪಂಚವಟಿ 31 , ಮಣಿಕರ್ಣಿಕಾ 
17 , ,, ಅಂಗದ ಸಂಧಾನ 32, ಬಾಲ ಚಂದ್ರಿಕೆ 
18, ,, ವಿಭೀಷಣ ನೀತಿ 33 , ವಾಮ ಲೋಚನೆ 
19, ,, ವೀರ ಬಬ್ರುವಾಹನ 34 . ರಾಜಹಂಸ ವಿಜಯ 
20. ಅರ್ಥಸಹಿತ ವೀರ ಅಭಿಮನ್ಯು 35 . ರಾಜಹಂಸ ಪರಾಭವ 
21 , ., ಖರಾಸುರ ವಧೆ | 36 . ಅಂಬಾಲಿಕಾ 
22, ,, ಸೀತಾಪಹಾರ 37 , ದಾಶಾರ್ಹ ಚರಿತೆ 
23. ಸ್ವಾಮಿನಿಷ್ಠ ಎಚ್ಚಮ 

ಭಕ್ತ ಪ್ರಹ್ಲಾದ 
( ಐತಿಹಾಸಿಕ) 

39 . ಚಂದ್ರಹಾಸ 
24 , ರಘುನಾಥ ವಿಜಯ 40. ವಾಲಿಮೋಕ್ಷ 
- ( ಐತಿಹಾಸಿಕ) 

( ಅರ್ಥಸಹಿತ) 
25 . ರಾಜವಾಹನ ವಿಜಯ 41, ಜರಾಸಂಧ ವಧೆ 
26. ಶ್ರೀರಾಮ ಪಟ್ಟಾಭಿಷೇಕ 

( ಅರ್ಥಸಹಿತ) 
( ಅರ್ಥಸಹಿತ) 


38. 


( ಅರಳದ 


ಇದೀಗ ಪ್ರಕಟವಾಗಿವೆ ! 

1. “ ಯಕ್ಷಗಾನ ರಕ್ಷಾ ಕವಚ ' 
* ತುಲಸಿ ಶಂಖಚೂಡ' - ಯಕ್ಷಗಾನ ಪ್ರಸಂಗ 
* ತುಲಸಿ ಶಂಖಚೂಡ' – ( ಅರ್ಥಸಹಿತ) ವಿದ್ಯಾರ್ಥಿಗಳಿಗೆ 

“ಕುಮಾರ ವಿಜಯ ' ( ಅರ್ಥಸಹಿತ) ವಿದ್ಯಾರ್ಥಿಗಳಿಗೆ 
ಈ ಮೂರು ಪ್ರಸಂಗಗಳನ್ನೊಳಗೊಂಡ ಉಪಯುಕ್ತ ಕೃತಿ. 

ಬೆಲೆ: ರೂ . 400 


2. 'ಕಣ೯ವನ' ( ಅರ್ಥಸಹಿತ) ಬೆಲೆ: ರೂ . 300 
3 . ಅನೆಣಘವರ್ಷ ನೃಪತುಂಗ ಬೆಲೆ: ರೂ . 4 - 00 


4 . ಶಿವನಾಮ ಮಹಿಮೆ ಬೆಲೆ : ರೂ . 4 - 00 


ಪ್ರತಿಗಳಿಗೆ ವಿಚಾರಿಸಿರಿ 
1 . ಶ್ರೀ ಗೋಪಾಲಕೃಷ್ಣ ಪ್ರಕಾಶನ 

ದೇಲಂಪಾಡಿ 

ಕಾಸರಗೋಡು ತಾಲೂಕು, 
2 . ಶ್ರೀ ಸೀತಾಂಘವ ಕಲಾ ಸಂಘ , 

ಪೆರ್ನಾಜೆ, _ via ಕಾವು 

( ರಕ್ಷಾಕವಚ ಕೃತಿಯ ಪ್ರಕಾಶಕರು) 
3. ಪೊಸ್ಯುಲರ್ ನ್ಯೂಸ್ ಏಜನ್ಸಿ , 

ಪುತ್ತೂರು 
ಪಾವಂಜೆ ಸೇತು ಮಾಧವ ರನ್ , 
S M S ಗ್ರಂಥಾಲಯ 
ರಥ ಬೀದಿ - ಉಡುಪಿ . 


ಶ್ರೀಮಾನ್ ಕೀರಿಕ್ಕಾಡು ಮಾಸ್ತರ್‌ ವಿಷ್ಣು ಭಟ್ಟರು ಯಕ್ಷಗಾನ 
ಕಲೆಯ ಉಸಿರಾಡಿ, ಬೆಳೆದ ಪರಿಸರದಲ್ಲಿ ಕಲೆಯ ಕಂಪನ್ನು ಪಸರಿಸಿದ ಕಲಾ 
ತಪಸ್ವಿ , ಕವಿಯಾಗಿ, ಕಲಾವಿದನಾಗಿ ಕಲೆಯೊಂದಿಗೇ ಬೆಳೆದವರು; ಕಲೆಗಾಗಿ 
ದುಡಿದವರು . ಉತ್ಸಾಹೀ ತರುಣರಿಗೆ ಯಕ್ಷಗಾನ ಕಲೆಯಲ್ಲಿ ತರಬೇತಿ 
ಯಿತ್ತು , ಕಲಾವಿದರನ್ನಾಗಿ ರೂಪೀಕರಿಸಿ ಕಲಾಕ್ಷೇತ್ರಕ್ಕೆ ಕಾಣಿಕೆಯಿತ್ತವರು . 


ಪುರಾಣ, ಐತಿಹಾಸಿಕವೇ ಮೊದಲಾದ ಕಥಾ ನಿಕ್ಷೇಪದಿಂದ ಉಪ 
ಯುಕ್ತ ಕಥಾ ಸನ್ನಿವೇಷಗಳನ್ನು ಆಯ್ದು ಪ್ರಸಂಗ ರಚಿಸುವುದರಲ್ಲಿ ಮಾಸ್ತ್ರ 
ರರು ಸಿದ್ಧಹಸ್ತರು. ಶ್ರೀಯುತರ ಪ್ರಸಂಗಗಳೆಲ್ಲವೂ ಪ್ರದರ್ಶನಯೋ 
ಗ್ಯವೂ ಪ್ರತಿಭಾಪೂರ್ಣವೂ ಆದ ಕೃತಿಗಳೆಂಬ ಪ್ರಶಂಸೆಗೆ ಪಾತ್ರವಾಗಿವೆ. 
ಸರಳವೂ ಪ್ರಾಸಬದ್ಧವೂ ಆದ ಪದ್ಯಗಳು ಪಾತ್ರಗಳ ಪರಿಪೂರ್ಣ ವ್ಯಕ್ತಿತ್ವ 
ವನ್ನು ಪ್ರಕಾಶಿಸಿ ಪಾತ್ರಧಾರಿಗೆ ಪ್ರತಿಭೆಯನ್ನು ಮೆರೆಸುವುದಕ್ಕೆ ಸಾಕಷ್ಟು 
ಅವಕಾಶವನ್ನೀಯುತ್ತವೆ. ಉತ್ತಮ ಸಾಹಿತ್ಯಕ ಮೌಲ್ಯವನ್ನೂ ಹೊಂದಿವೆ. 


- ಪ್ರಕಾಶಕರು . 


